ಕರ್ನಾಟಿಕ ವಿಧಾನ ಪರಿಷತು, 


ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1526 
ಸದಸ್ಯರ ಹೆಸರು : ಶ್ರೀ ಕೆಗೋವಿಂದರಾಜ್‌ (ವಿಧಾನ ಸಭೆಯಿಂದ 
| ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 18.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಿಗಳು 
CTR ಉತ್ತರ RH 
ಅ) | ಬೆಂಗಳೂರು ನಗರದ ರಸ್ತೆಗಳ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ. ಬೆ೦ಗಳೂರು 


ಪಾದಚಾರಿ ' ಮಾರ್ಗಗಳಲ್ಲಿ , ರಸ್ತೆಗಳ 
ಮಧ್ಯೆ ಹಾಗೂ ರಸ್ತೆಗಳ ಇಕ್ಕೆಲಗಳಲ್ಲಿ 
ಸ್ಥಾಪಿಸಲಾಗಿರುವ ವಿದ್ಯುತ್‌ ಟ್ರಾನ್ಸ್‌ 


| ಫಾರ್ಮರ್‌ಗಳ ಅಂದಾಜು ಸರ್ಕಾರಕ್ಕೆ 


ಇದೆಯೇ: ಹಾಗಿದ್ದಲ್ಲಿ, ವಲಯವಾರು 
ಪ್ರತ್ಯೇಕ ಮಾಹಿತಿ ಒದಗಿಸುವುದು: 


ಬೆಂಗಳೂರು ನಗರದ ಜನನಿಬೀಡ 


ಸಗರ ಕ್ಷೇತ್ರ ವಲಯ ವ್ಯಾಪ್ತಿಯಲ್ಲಿ ಸುಮಾರು 8811 ಸಂಖ್ಯೆಯ ರಸ್ತೆ 
ಬದಿಯಲ್ಲಿನ ಟ್ರಾನ್ಸಫಾರ್ಮರ್‌ಗಳನ್ನು ಗುರುತಿಸಲಾಗಿದ್ದು, 
ಅವುಗಳ ಪೈಕಿ 4358 ಸಂಖ್ಯೆಯ ಟ್ರಾನ್ಸ್‌ ಫಾರ್ಮರ್‌ಗಳಿಂದ 
ಪಾದಚಾರಿಗಳಿಗೆ ಅಡಚಣೆಯಾಗುತಿರುವುದು ಕಂಡು ಬಂದಿದ್ದು 
ವಿವರಗಳು ಕೆಳಕಂಡಂತಿವೆ. 


ಹಾಗಿದ್ದಲ್ಲಿ, ಈ ಕುರಿತಾದ ಮಾಹಿತಿ 


| ಒದಗಿಸುವುದು 
ಸಾರ್ವಜನಿಕರ '್ಥತದ್ಯಷಮಿಂದ 
ಪಾದಚಾರಿ ಮಾರ್ಗಳಲ್ಲಿನ ರಸ್ತೆಗಳ 
ಮಧ್ಯೆ ಹಾಗೂ ರಸ್ತೆಗಳ 


| ಇಕೈಲಗಳಲ್ಲಿರುವ ವಿದ್ಯುತ್‌ . ಟ್ರಾನ್ಸ್‌ 


ಫಾರ್ಮರ್‌ಗಳನ್ನು 
ಸ್ಥಳಾಂತರಗೊಳಿಸುವ ಪ್ರತ್ಯೇಕ ವ್ಯವಸ್ಥೆ 
ಬಗ್ಗೆ ಸರ್ಕಾರವು ಗಂಬೀರವಾದ ಕ್ರಮದ 


ಬಗ್ಗೆ ಯೋಜನೆ  ರೂಪಿಸಿದೆಯೇ: 
ಹಾಗಿದ್ದಲ್ಲಿ ಈ ಕುರಿತು ಸರ್ಕಾರ 
ಕೈಗೊಂಡ' ಕ್ರಮವೇನು? (ಮಾಹಿತಿ 


ಒದಗಿಸುವುದು) 


ರಸ್ತೆಗಳು ಮತ್ತು ಈ ರಸ್ತೆಗಳ ಪಾದಚಾರಿ ವಲಯ RS EN ಟ್ರಾನ್ಸ್‌ | 
ಮಾರ್ಗಗಳಲ್ಲಿ ಹಾಗೂ ರಸೆಗಳ ಮಧ್ಯೆ| : 5 

ಹಾಗೂ ರಸ್ತೆಗಳ ಇಕ್ಕೆಲಗಳಲ್ಲಿ | | ನ Sd 2638 
ಅಪಾಯವಾಗಿರುವ ಟ್ರಾನ್ಸ್‌ಫಾರ್ಮರ್‌ ಗ — ————— 
ಗಳಿಂದಾಗಿ ಪಾದಚಾರಿಗಳಿಗೆ / ವಾಹನ ಕ್ಷೇತ್ರ ದಕ್ಷಿಣ ವಲಯ 1,720 | 
: ಸವಾರರುಗಳಿಗೆ ಆಗುತ್ತಿರುವ ಸ್‌ ನಟ್ಟು ಕಾ 3 
ಅನಾಸುಕೂಲದ ಬಗ್ಗೆ ಸರ್ಕಾರವು ; 

ಗಂಭೀರವಾಗಿ ಆಲೋಚಿಸಿದೆಯೇ: |: ಇವುಗಳ ಪೈಕಿ 3196 ಸಂಖ್ಯೆಯ ಟ್ರಾನ್ಸಪಾರ್ಮರ್‌ಗಳನ್ನು 


ಈಗಾಗಲೇ ಹೊಸ ವಿನ್ಯಾಸಕ್ಕೆ ಪರಿವರ್ತಿಸಿದ ಹಾಗೂ ಸಿ.ಎ ಸೈಟ್‌ ಗೆ 


- ಸಳಾ೦ತರಿಸಲಾದ ಟ್ರಾನ್ಸ್‌ ಫಾರ್ಮರ್‌ಗಳ ವಿವರಗಳು ಕೆಳಕಂಡಂತಿವೆ 


ಹೊಸೆ ವಿನ್ಯಾಸಕ್ಕೆ `ಸಿ.ಎ.ಸೈಟ್‌ಗೆ 
ವೃತ್ತ ಬದಲಾಯಿಸಿದ ಸ್ಮಳಾಂತರಿಸಿದ 
ಪರಿವರ್ತಕಗಳ ಸಂಖ್ಯೆ ಪರಿವರ್ತಕಗಳ ಸಂಖ್ಯೆ 
ದಕ್ಷಿಣ! 716 f 02 
ಉತ್ತರ | 380 ' 0 
ಪೂರ್ವ 1058 0 
ಪಶ್ಚಿಮ 540 0 
ಒಟ್ಟಿ 3194 02 


ಹಾಲಿ ಡಬಲ್‌ ಪೋಲ್‌ / ಟ್ರಿಪಲ್‌ ಪೋಲ್‌ ರಚನೆಯುಳ್ಳ ಪರಿವರ್ತಕ 
ಕೇಂದ್ರಗಳನ್ನು ಬದಲಾಯಿಸಿ ಸ್ಟನ್‌  ಪೋಲ್‌ಗಳ ಮೇಲೆ 
ಪರಿವರ್ತಕಗಳನ್ನು ಅಳವಡಿಸುವ ಕಾಮಗಾರಿಯನ್ನು 'ಹೆಚ್‌.ಟಿ/ 
ಎಲ್‌.ಟಿ ಮೇಲ್ಮಾರ್ಗಗಳನ್ನು ಭೂಗತ ಕೇಬಲ್‌/ ಏರಿಯಲ್‌ ಬಂಚ್‌ 
ಕೇಬಲ್‌ ಮಾರ್ಗಗಳನ್ನಾಗಿ ಪರಿವರ್ತಿಸುವ ಯೋಜನೆ" (Over Head to 
೪6) ಯಡಿಯಲ್ಲಿ ಕೈಗೊಂಡಿದ್ದು, ಫೆಬ್ರವರಿ-2021ರ ಅಂತ್ಯಕ್ಕೆ ಒಟ್ಟು 
622 ಪರಿವರ್ತಕಗಳನ್ನು ಸ್ಪನ್‌ ಪೋಲ್‌ಗಳ ಮೇಲೆ ಅಳವಡಿಸಲಾಗಿದ್ದು, 


-2- R 4) 
ವಿವರಗಳು ಕೆಳಕಂಡಂತಿವೆ. 
ಕ್ರ. ವೃತ್ತ ಡಬಲ್‌ ಪೋಲ್‌ / ಟ್ರಿಪಲ್‌ ಪೋಲ್‌ ' 
ಸಂ ; ' ಪರಿವರ್ತಕ ಕೇಂದ್ರಗಳನ್ನು ಸ್ಪಸ್‌ ಪೋಲ್‌ 
i ಪರಿವರ್ತಕ ಕೇಂದ್ರಗಳಾಗಿ ಪರಿವರ್ತನೆ ' 
ಮಾಡಿರುವ ಸಂಖ್ಯೆ: 4 
IE ದಕ್ಷಿಣ 2 196. 
2 ಉತ್ತರ . . 163 
3 ಪೂರ್ವ 81 
4 ಪಶ್ಚಿಮ _: 182 REE 
“1 ಒಟ್ಟು 622 J 


ಮುಂದುವರೆದು, ಬಾಕಿ ಇರುವ 540 ಸಂಖ್ಯೆಯ ಟ್ರಾನ್ಸ್‌; 
ಫಾರ್ಮರ್‌ಗಳನ್ನು ಬೆ.ವಿಕಂಪನಿಯಲ್ಲಿ ಹಾಲಿ ಚಾಲ್ಲಿಯಲ್ಲಿರುವ 
ಸದರಿ ಯೋಜನೆ ಅಡಿಯಲ್ಲಿ "ಹಾಗೂ ಇತರೆ ಕಾಮಗಾರಿಯಡಿಯಲ್ಲಿ ' 
ಕೈಗೆತಿಕೊಂಡು ಹಂತ ಹಂತವಾಗಿ ಬದಲಾಯಿಸಿ ಪಾದಚಾರಿಗಳಿಗೆ 
ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಎನರ್ಜಿ 64 ಇಬಿಎಸ್‌ 2021 


(ಬಿ.ಎಸ್‌ ಯಡಿಯೆಸರಪೃ) 
ಮುಖ್ಯಮಂತ್ರಿ 


